ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1098 


ಸದಸ್ಯರ ಹೆಸರು 


ಶ್ರೀ ಸಿ. ಎನ್‌.ಮಂಜೇಗೌಡ 


ಉತ್ತರಿಸಬೇಕಾದ ದಿನಾಂಕ 


(ಹೈಫೀಯ ಸಂಸ್ಥೆಗಳ ಕ್ಲೇತು 
16.03.2022 


ಉತ್ತರಿಸುವ ಸಚಿವರು 


| ಕಂದಾಯ ಸಚಿವರು 


ಪ್ರಶ್ನೆ ” 
ko] 


ಉತ್ತರ ' 


ಸರ್ಕಾರ ಕಂದಾಯ ಇಲಾಖೆಯಿಂದ 
ನೀಡುವ ಭೂ ಮಾಪನ, 11% ನಕ್ಷೆ ಭೂ 
ಪರಿವರ್ತನೆ ಮತ್ತು ತತ್ಕಾಲ್‌ ಪೋಡಿ 
ಶುಲ್ಕದ ಜೊತೆಗೆ ಅಟಲ್‌ ಜೀ ಜನಸ್ನೇಯಿ 
ಕೇಂದ್ರಗಳಲ್ಲಿ ವಿತರಿಸುವ ಪ್ರಮಾಣ 
ಪತ್ರಗಳ ಬಳಕೆದಾರರ ಶುಲ್ಕವನ್ನು 
ಏರಿಕೆ ಮಾಡಲಾಗಿ ದೆಯೇ? 


ಅ) 


- ಹೌದು - 


'ಆ) | ಮಾಡಿದ್ದಲ್ಲಿ, ಸದರಿ ಪ್ರಮಾಣ ಪತ್ರಗಳ 
ದರ ಹೆಚ್ಚಿಸಿರುವು ದರಿಂದ ಈ ದೇಶಕ್ಕೆ 
ಅನ್ನ ಹಾಕುವ ರೈತರಿಗೆ ಮತ್ತು 
ಸಾರ್ವಜನಿಕರಿಗೆ ಈ ಕೋವಿಡ್‌ 
ಸಂದರ್ಭದಲ್ಲಿ ತೊಂದರೆಯಾಗು 
ವುದರಿಂದ ' ದರವನ್ನು ಇಳಿಸಲಾಗು 


ವುದೆಳ (ವಿವರ ನೀಡುವುದು) 


ಸರ್ಕಾರದ ಆದೇಶ ಸಂಖ್ಯ: ಕಂಇ 238 ಎಸ್‌ಎಸ್‌ಸಿ 2021, 
ದಿನಾಂಕ: 09-02-2022 ರಲ್ಲಿ ಅರ್ಜಿ ಶುಲ್ಕವನ್ನು ಈ ಕೆಳಕಂಡಂತೆ 
ಕಡಿಮೆಗೊಳಿಸಲಾಗಿದೆ. 

ವಿವರ ಮರು ಪರಿಷ್ಕತ ದರ | 


. ಜಮೀನು 
ಇರುವ ಪ್ರದೇಶ 


11%ಇ,ಅಲಿನೇಷನ್‌ | ಗ್ರಾಮೀಣ ಪ್ರದೇಶ 

ಪೂರ್ವ ನಕ್ಕೆ, ಹ 

3ತಾಲ್‌ ಪಡ ನಗರ ಪ್ರದೇಶ 
ಗ್ರಾಮೀಣ ಪ್ರದೇಶ 


ನಗರಪುದೇಶ ರೂರ 


ಅರ್ಜಿಯ ವಿಧ 


ರೂ.1500/- 
ರೂ.2,500/ 


ಹದ್ದುಬಸ್ತು 


ಇ) | ರಾಜ್ಯದಲ್ಲಿ ಸ್ಥಾಪನೆಯಾಗಿರುವ ಅಟಲ್‌ 
ಜೀ ಜನಸ್ನೇಹಿ ಕೇಂದ್ರಗಳೆಷ್ಟು: 
ಇವುಗಳನ್ನು ಹೋಬಳಿ ಮಟ್ಟದಲ್ಲಿ 
'ಸ್ಮಾಪಿಸಿದಂತೆ ಗ್ರಾಮ" ಪಂಚಾಯಿತಿ 
ಮಟ್ಟದಲ್ಲೂ ಸ್ಥಾಪಿಸಲು ಸರ್ಕಾರ ಕ್ರಮ 
ತೆಗೆದುಕೊಳ್ಳುವುದೇ? (ವಿವರ 
ನೀಡುವುದು) ' 


[ 


ರಾಜ್ಯದ ಎಲ್ಲಾ ಹೋಬಳಿ ಮಟ್ಟದಲ್ಲಿ ಒಟ್ಟು 769 ನಾಡ 
ಕಛೇರಿಗಳು, 122 ಫುಂಟ್‌ ಆಫೀಸ್‌ಗಳು ಹಾಗೂ ಜಿಲ್ಲಾ. ಮಟ್ಟದಲ್ಲಿ 
30 ಸ್ಪಂದನ ಕೇಂದ್ರಗಳಿರುತ್ತವೆ. 

ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾರ್ವಜನಿಕ/ಖಾಸಗಿ ಸಹಭಾಗಿತ್ವ 
ದಲ್ಲಿ ಗ್ರಾಮ- 1: ಕೇಂದ್ರಗಳನ್ನು ಪ್ರಾರಂಭಿಸಿ, ಸೇಪಾಸಿಂಧು 
ಯೋಜನೆಯಡಿ ಲಭ್ಯವಿರುವ 100 ಕ್ಕೂ ಹೆಚ್ಚು ಸೇವೆಗಳನ್ನು 
ಹಾಗೂ ಸರ್ಕಾರವು ಕಾಲಕಾಲಕ್ಕೆ ನಿರ್ಧರಿಸುವ ಇತರೆ ಸೇವೆಗಳನ್ನು 
ಸಾರ್ವಜನಿಕರಿಗೆ. -ಒದಗಿಸಲಾಗುತ್ತಿವುವುದರಿಂದ -ಪುತ್ಯೇಕವಾಗಿ 
ಗ್ರಾಮ ಪಂಚಾಯತ್‌ ಹಂತದಲ್ಲಿ ಅಟಲ್‌ ಜೀ ಜನಸ್ನೇಹಿ 
ಕೇಂದ್ರಗಳನ್ನು ಸ್ವಾಪಿಸುವ ಅವಶ್ಯಕತೆ ಇರುವುದಿಲ್ಲ. 


ಸಂಖ್ಯೆ: ಕಂಇ 79 ಎಸ್‌ಎಸ್‌ಸಿ 2022 


ನ pa ರ 
(ಆರ್‌.ಅಶೋಕ) 
ಕಂದಾಯ ಸಜಿ'ವರು 


